ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1206(1472) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಸಮಾಜ ಕಲ್ಯಾಣ ಸಜಿವರು 


ವಿಷಯ: ಅನುಸೂಚಿತ ಜಾತಿ/ಪಂ೦ಗಡ ಕಲ್ಯಾಣಕ್ಕಾಗಿರುವ ಯೋಜನೆ ಕುರಿತು 


(ಅ) ರಾಜ್ಯದಲ್ಲಿ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡದ ಕಲ್ಯಾಣಕ್ಕಾಗಿರುವ 
ಯೋಜನೆಯನ್ನು ಯಾವಾಗ ಆರಂಭಿಸಲಾಯಿತು; 


(ಆ) ಈ ಕಾರ್ಯಕ್ರಮದ ಅನುಷ್ಠಾನಕ್ಕಿರುವ ಮಾನದಂಡಗಳೇನು; 


(ಇ) ಕರ್ನಾಟಕದಲ್ಲಿ ಯಾವ ವರ್ಷದಿಂದ ಎಸ್‌.ಸಿ.ಪಿ/ಟಿ.ಎಸ್‌.ಪಿ ಯೋಜನೆ ಜಾರಿಗೆ 
ತರಲಾಯಿತು; ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ವಿವಿಧ ಯೋಜನೆಗಳ ಅಭಿವೃದ್ಧಿ 
ಕಾರ್ಯಗಳಿಗಾಗಿ ಹಂಚಿಕೆ ಮಾಡಲಾದ ಹಣವೆಷ್ಟು ; (ವಿವರ ಒದಗಿಸುವುದು) 


(ಈ) ಈ ಯೋಜನೆಯಡಿಯಲ್ಲಿ ಒಂದೇ ಕಾಮಗಾರಿ ಪುನರಾವರ್ತನೆ ಆಗದಂತೆ 
ನೋಡಿಕೊಳ್ಳಲು ಇರುವ ನಿಯಮಗಳೇನು; 


(ಉ) ಈ ಯೋಜನೆಗೆ ಹಂಚಿಕೆಯಾದ ಹಣವನ್ನು ನಿರ್ಧಿಷ್ಠ ಉದ್ದೇಶಕ್ಕೆ ಬಳಸದೇ 
ಶಿಕ್ಷಣದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇದರ ಬಳಕೆ ಮಾಡುವುದು ಸರಿಯೇ; ಈ ಬಗ್ಗೆ 
ಸರ್ಕಾರದ ನಿಲುವೇನು? 


